ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ಚುಕೆ ರಹಿತ ಪುಶ್ನೆ 


ದಿನಾ೦ಕ: 24-03-2021 ಪುಶ್ನೆ ಸ೦ಖ್ಯೆ: 1707 (2079) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಚಂದ್ರಶೇಖರ ಬಿ. ಪಾಟೀಲ್‌ (ಪದವೀಧರರ ಕ್ಲೇತು 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕಂದಾಯ ಸಚಿವರು 
ವಿಷಯ: ಕಲ್ಯಾಣ ಕರ್ನಾಟಿಕದಲ್ಲಿ ಆಗಿರುವ ಅತಿವೃಷ್ಠಿ ಕುರಿತು 


(ಅ) ಕಲ್ಯಾಣ ಕರ್ನಾಟಿಕ ಭಾಗದ ರೈತರು ಅತಿವೃಷ್ಣಿಯಿಂದ ತೊಂದರೆಗೀಡಾಗಿದ್ದು 
ಆ ಭಾಗದಲ್ಲಿ ಅತಿವೃಷ್ಣಿಯಿಂದ ಹಾನಿಗೊಳಗಾದ ಕ್ಲೇತ್ರಗಳ ಸಂಖ್ಯೆ ಎಷ್ಟು ; 


(ಆ) ಎಷ್ಟು ಜನ ರೈತರಿಗೆ ಪರಿಹಾರ ನೀಡಲಾಗಿದೆ ; ಪರಿಹಾರ ನೀಡದೆ ಇರುವ ರೈತರ 
ಸಂಖ್ಯೆ ಮತ್ತು ಮೊತ್ತ ಎಷ್ಟು ; 


(ಇ) ಉಳಿದ ಪರಿಹಾರ ಹಣವನ್ನು ಯಾವ ಕಾಲಮಿತಿಯಲ್ಲಿ ಬಿಡುಗಡೆ 
ಮಾಡಲಾಗುತದೆ; 


(ಈ) ಇದಕ್ಕಾಗಿ ಸರ್ಕಾರ ತೆಗೆದುಕೂಂಡ ಕ್ರಮಗಳೇನು ? (ಅಂಕಿ ಸಂಖ್ಯೆಯೊಂದಿಗೆ 
ಮಾಹಿತಿ ನೀಡುವುದು) 


